ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1301(1616) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಆರ್‌. ಧರ್ಮಸೇನ(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ನೇರವಾಗಿ ಗೆಜಿಟೆಟ್‌ ಅಧಿಕಾರಿಗಳ ನೇಮಕ 
(ಅ) ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಪದವಿಯಲ್ಲಿ ಮೊದಲ 


Rank ಗಳಿಸಿದ ಅಭ್ಯರ್ಥಿಗಳಿಗೆ ನೇರವಾಗಿ ಗೆಜೆಟೆಡ್‌ ಅಧಿಕಾರಿಯಾಗಿ ನೇಮಕ ಮಾಡುವ 
ಪದ್ಮತಿ ಹಿ೦ದೆ ಇದ್ದು ಈಗಲೂ ಇದು ಮುಂದುವರೆದಿದೆಯೇ; 


(ಆ) ಕಳೆದ 3 ವರ್ಷಗಳಲ್ಲಿ ಈ ರೀತಿ Rಂಗk ಪಡೆದ ಎಷ್ಟು ಜನರಿಗೆ ನೇರವಾಗಿ ಗೆಜಿಟೆಡ್‌ 
ಅಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ; (ವಿವರ ನೀಡುವುದು); 


(ಇ) ಕಳೆದ 3 ವರ್ಷಗಳಲ್ಲಿ ಆಯ್ಕೆಯಾದ ಎಷ್ಟು ಜನರನ್ನು ಯಾವ ಯಾವ ಹುದ್ಮೆಗಳಿಗೆ 
ನೇಮಕ ಮಾಡಲಾಗಿದೆ? (ವಿವರ ನೀಡುವುದು) 


